1 BG-GPO/2515/WPP-47 /2009-201 1 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ (ಆಶ್ವಯುಜ ೨೯, ಶಕ ವರ್ಷ ೧೯೩೨) | ಸಂಚಿಕೆ ೪೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
No: GOB(I)3/ 2010, Bangalore, Dated 18" September, 2010 

In partial modification of this office notification of even number dated 18-08-2010, the Presiding Officer of the Court of 
Senior Civil Judge, Athani, is concurrently appointed as the Presiding Officer of the court of Civil Judge and JMFC, Athani, with 
immediate effect and until further orders. 

By Order of the High Court, 
R.B.BUDIHAL 

P.R. 1454 Registrar General. 


NOTIFICATION 
No: GOB(1)15(130) 2009, Bangalore, Dated 17" September, 2010 
Smt. S.H.Renuka Devi, Presiding Officer, Fast Track Court-V, Mysore, is permitted to surrender 30 days of Earned 
Leave from 01-10-2010 to 30-10-2010 (bdi), for the block period 2009-10. 


The Officer shall be paid pay and allowances admissible for the period of leave so surrendered at the rate of 1/30" of 
the monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


By Order of the High Court, 
P.R. 1455 Deputy Registrar 


NOTIFICATION 
No: GOB(1)17(73) 2009, Bangalore, Dated 18" September, 2010 
Sri Umesh H.K., Civil Judge, and JMFC., Yellapur, is permitted to surrender 30 days of Earned Leave from 01-11-2010 
to 30-11-2010 (bdi), for the block period 2009-10. 


The Officer shall be paid pay and allowances admissible for the period of leave so surrendered at the rate of 1/30" of 
the monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


By Order of the High Court, 
P.R. 1456 Deputy Registrar 


NOTIFICATION 
No: GOB(1)16(76) 2009, Bangalore, Dated 20" September, 2010 


Sri Lokappa N.R., Senior Civil Judge, Shorapur, is permitted to surrender 30 days of Earned Leave as on 01-10-2010, 
for the block period 2009-10. 

The Officer shall be paid pay and allowances admissible for the period of leave so surrendered at the rate of 1/30" of 
the monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


By Order of the High Court, 
P.R. 1457 Deputy Registrar 


(೫೮೫) 


೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 444 SAS 2010, Bangalore, Dated 235 September, 2010 


Dr. H.V.Parshwanath, IAS, Registrar of Co-operative Societies is placed in additional charge of the post the 
Managing Director, Karnataka Soaps & Detergents Limited during the 108" Induction Training programme period of 
Sri D.S. Vishwanath,IAS. 

By Order and in the name of the Governor of Karnataka 
K.G.ANANTHA, 
Under Secretary to Government, 
P.R. 1458 DP & AR (Services-l) 


NOTIFICATION 
No: DPAR 118 SFP 2010, Bangalore, Dated 22" September, 2010 


Sri K.V.Vasantha Reddy, IFS Probationer (KN 2008) after completion of the training at Indira Gandhi National Forest 
Academy, Dehradun is posted with immediate effect and until further orders as Assistant Conservator of Forests, Raichur Sub- 
Division, Raichur in the existing vacancy. 

By Order and in the name of the Governor of Karnataka 
K.G.ANANTHA, 
Under Secretary to Government, 
P.R. 1459 DP & AR (Services-l) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 97 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2010 
ಶ್ರೀಮತಿ ವಿದ್ಯಾರಾಣಿಭಟ್‌, ವಿಶೇಷ ಸರ್ಕಾರಿ ವಕೀಲರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗಾ, ಸಿವಿಲ್‌ ಜಡ್ಜ್‌(ಹಿ.ವಿ), 
ಗುಲ್ಬರ್ಗಾ, ಇವರು ತಮ್ಮ ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯನ್ನು ದಿನಾಂಕ: 29-03-2010ರಿ೦ದ ಸರ್ಕಾರವು ಅಂಗೀಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1 (ಪ) 
ಪಿ.ಆರ್‌. 1460 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 190 SPS 2010, Bangalore, Dated 24" September, 2010 


Shri K.S.N. Chikerur, IPS (KN-1982), Additional Director General of Police, Railways, Bangalore is transferred with 
immediate effect and posted until further orders as Additional Director General of Police, Forest, Bangalore in the newly created 
post. 


Shri B.G.J. Mirji , IPS (KN-1982), Additional Director General of Police, Intelligence, Bangalore is transferred with 
immediate effect and posted until further orders as Additional Director General of Police, Railways, Bangalore vice Shri K.S.N. 
Chikerur, IPS transferred. 


Shri Gopal B. Hosur, IPS (KN-1990), Inspector General of Police & Additional Commissioner of Police (Law & Order), 
Bangalore City, Bangalore is transferred with immediate effect and posted until further orders as Inspector General of Police, 
Intelligence, Bangalore in the downgraded post vice Shri.B.G.J. Mirji , IPS transferred. 


By Order and in the name of the Governor of Karnataka 
K.G.ANANTHA, 
Under Secretary to Government, 
P.R. 1461 DP & AR (Services-IV) 


ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಯುಸೇಇ:83: ಯುಇಸೇ:09, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌, 2010 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಈ ಕೆಳಕಂಡ ಪರೀಕ್ಷಾರ್ಥ ಸಹಾಯಕ ನಿರ್ದೇಶಕರು, ದಿನಾಂಕ: 01-09-2007 ರಿಂದ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡ ಸ್ಥಳಗಳಲ್ಲಿ ಹಾಗೂ ಹುದ್ದೆಗಳಲ್ಲಿ ಮುಂದುವರಿದಿದ್ದಾರೆ. 
1. ಶ್ರೀಮತಿ ಸುಚೇತ ಎಂ.ನೆಲವಗಿ ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಹಾವೇರಿ. 


2. ಶ್ರೀ ಸಿ.ಬಿ. ರಂಗಯ್ಯ ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಉಡುಪಿ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ೫೮೭ 





3. ಶ್ರೀ ಸತೀಶ್‌ ಸಜ್ಜನವರ್‌ ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬಿಜಾಪುರ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1462 ಯುವಜನ ಸೇವಾ ಇಲಾಖೆ. 


ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 280 ಡಿಪಿಐ 2009, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌, 2010 

ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಗ್ರೂಪ್‌-"ಎ' ಕಿರಿಯ ಶ್ರೇಣಿ ವೃಂದದ ಅಧಿಕಾರಿ 
ಶ್ರೀ ಎ.ಎಂ. ಮಡಿವಾಳರ, ಹಿರಿಯ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಳಕಲ್‌, ಬಾಗಲಕೋಟೆ ಜಿಲ್ಲೆ ಇವರಿಗೆ ವೇತನ ಶ್ರೇಣಿ 
ರೂ. 18150-26925 ರಲ್ಲಿ ಗ್ರೂಪ್‌-"ಎ' ಹಿರಿಯ ಶ್ರೇಣಿಯ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ 

ಇಲ್ಲಿ ಖಾಲಿ ಇರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1463 


ಎಂ.ಎನ್‌. ಸೋಮಶೇಖರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ, (ಆಡಳಿತ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ 


ಅಧಿಕೃತ ಜ್ಞಾಪನಾ ಪತ್ರ 





ಸಂಖ್ಯೆ: ಎನ್‌.ಆರ್‌.ಎಸ್‌(1)146/06-07, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌, 2010 
ವಿಷಯ:- ಶುಶ್ರೂಷಾ ಅಧೀಕ್ಷಕರು ದರ್ಜೆ-1ರ ಹುದ್ದೆಗೆ ಪದೋನ್ನತಿ ನೀಡುವ ಬಗ್ಗೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಈ ಕೆಳಕಂಡ ಶುಶ್ರೂಷಕ ಅಧೀಕ್ಷಕರುಗಳ ದರ್ಜೆ-2 ಇವರಿಗೆ ರೂ.12000- 
22650ರ ವೇತನ ಶ್ರೇಣಿಯ ಹುದ್ದೆಯಾದ ಶುಶ್ರೂಷಕ ಅಧೀಕ್ಷಕರುಗಳ ದರ್ಜೆ-1। ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ 


ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಖಾಲಿ ಸ್ಥಳಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಿದೆ. 





ಹ 
ಕಸಂ 


ನೌಕರರ ಹೆಸರು ಮತ್ತು ಸೇವೆ ಸಲ್ಲಿಸುತ್ತಿರುವ 
ಶ್ರೀಮತಿ/ಶ್ರೀ 


ಛ 


924 


ಪದೋನ್ನತಿ ನೀಡಿ ನೇಮಕಾತಿ ಮಾಡಿರುವ ಸ್ಥಳ 





ಬಿ. ತುಳಸಿ, ಕುಷ್ಠರೋಗ ಆಸ್ಪತ್ರೆ, ಮಾಗಡಿ ರಸ್ತೆ ಬೆಂಗಳೂರು 


ವಾಣಿವಿಲಾಸ ಆಸ್ಪತ್ರೆ, ಬೆಂಗಳೂರು 





ಎನ್‌. ಜಯಲಕ್ಷ್ಮಿ ಸಾರ್ವಜನಿಕ ಆಸ್ಪತ್ರೆ, ಗುಂಡ್ಲುಪೇಟೆ, 
ಚಾಮರಾಜನಗರ ಜಿಲ್ಲೆ 


ಸಾರ್ವಜನಿಕ ಆಸ್ಪತ್ರೆ, ಟಿ. ನರಸೀಪುರ, ಮೈಸೂರು ಜಿಲ್ಲೆ 





ಉಮಾ ಹೆಚ್‌. ಬಳ್ಳಾರಿ, ಕೆ.ಆರ್‌. ಆಸ್ಪತ್ರೆ, ಮೈಸೂರು 


ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು, ಮೈಸೂರು ಜಿಲ್ಲ 





ಎಸ್‌.ಆರ್‌. ಗಸ್ತಿ, ಜಿಲ್ಲಾ ಆಸ್ಪತ್ರೆ, ಬೆಳಗಾಂ 


ಜಿಲ್ಲಾ ಆಸ್ಪತ್ರೆ, ಕಾರವಾರ 





ಎನ್‌.ಎಸ್‌. ಹನುಮಂತಯ್ಯ, ಜಿಲ್ಲಾ ಆಸ್ಪತ್ರೆ, ಚಿತ್ರದುರ್ಗ 


ಚಿಗಟೇರಿ ಜಿಲ್ಲಾ ಆಸ್ಪತ್ರೆ, ದಾವಣಗೆರೆ 





ಶಾಂತಾ, ಜಿಲ್ಲಾ ಆಸತೆ, ಉಡುಪಿ 
ಬ ಉದ್‌ 


ಸಾರ್ವಜನಿಕ ಆಸ್ಪತ್ರೆ, ಕುಂದಾಪುರ, ಉಡುಪಿ ಜಿಲ್ಲೆ 





ಟಿ.ವೈ. ರಾಮಾಚಾರ್‌, ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ 


ಸಾರ್ವಜನಿಕ ಆಸ್ಪತ್ರೆ, ಸವದತ್ತಿ, ಬೆಳಗಾವಿ ಜಿಲ್ಲೆ 





ಸೀತಾಬಾಯಿ, ಜಿಲ್ಲಾ ಆಸತ್ರೆ ಗುಲರ್ಗಾ 
ಣಿ ಬಮ ಬ 


ವೈದ್ಯಕೀಯ ಮಹಾವಿದ್ಯಾಲಯ, ಬಳ್ಳಾರಿ 
ಓ ೪ 





ವೈ.ಎಲ್‌. ಪೂಜಾರಿ, ಜಿಲ್ಲಾ ಆಸ್ಪತ್ರೆ, ಬಿಜಾಪುರ 


ಜಿಲ್ಲಾ ಆಸತೆ, ಬಿಜಾಪುರ 
ಬ ಉದ್‌ 





ಕರಿಯಮ್ಮ ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 


ಜಿಲ್ಲಾ ಆಸತೆ, ಗುಲರ್ಗಾ 
ಣಿ ಉದ್‌ ಬ 





ಮಾದ್ದಾರಂಗಷ್ಮಾ ರರ ಹತ್ತ ಕಾಡ್‌ ರ್ಜನ್‌ ಸ್ರ 
ಬೆಂಗಳೂರು 


ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ, ರಾಮನಗರ ಜಿಲ್ಲೆ 





12 


ಡಬ್ಲ್ಯೂ. ಜಯರಾಣಿ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು 


ಸಾರ್ವಜನಿಕ ಆಸ್ಪತ್ರೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ 





13 


ಎಸ್‌. ವೆಂಕಟಲಕ್ಷ್ಮಿ ಕ್ಷಯ ಮತ್ತು ರಾಜೀವಗಾಂಧಿ ಸಂಶೋಧನಾ 
ಸಂಸ್ಥೆ, ಹೊಸೂರು ರಸ್ತೆ ಬೆಂಗಳೂರು 


ಎಸ್‌.ಎನ್‌.ಆರ್‌. ಆಸ್ಪತ್ರೆ, ಕೋಲಾರ 





14 


ಎಂ. ಸುಶೀಲಾ, ವೆನಲಾಕ್‌ ಆಸ್ಪತ್ರೆ, ಮಂಗಳೂರು 


ಸಾರ್ವಜನಿಕ ಆಸ್ಪತ್ರೆ, ಕಾರ್ಕಳ 





15 








ಕೆ. ಉಷಾದೇವಿ, ಸಾರ್ವಜನಿಕ ಆಸ್ಪತ್ರೆ ಜಯನಗರ, ಬೆಂಗಳೂರು 





ಜಯನಗರ ಸಾರ್ವಜನಿಕ ಆಸ್ಪತ್ರೆ, ಬೆಂಗಳೂರು 









































೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ಭಾಗ-೨ 
16 | ವೀಣಾ ಎನ್‌. ವೆನಲಾಕ್‌ ಆಸ್ಪತ್ರೆ ಮಂಗಳೂರು ವೆನಲಾಕ್‌ ಆಸ್ಪತ್ರೆ, ಮಂಗಳೂರು 
17 | ಶೀಲಾವತಿ ಬನ್ನೂಡೆ, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 
18 | ಡಿ. ರಾಜಲಕ್ಷ್ಮಿ ಕೆ.ಆರ್‌. ಆಸ್ಪತ್ರೆ ಮೈಸೂರು ಸಾರ್ವಜನಿಕ ಆಸ್ಪತ್ರೆ, ಕೆ.ಆರ್‌. ನಗರ, ಮೈಸೂರು ಜಿಲ್ಲೆ 
19 | ಮಹಾದೇವಿ ವಿ. ದಯಾಳ್‌, ಜಿಲ್ಲಾ ಆಸ್ಪತ್ರೆ, ಬೀದರ್‌ ಸಾರ್ವಜನಿಕ ಆಸ್ಪತ್ರೆ, ಕನಕಪುರ, ಬೆಂಗಳೂರು ಗ್ರಾಮಾಂತರ 
20 | ಎಸ್‌.ಆರ್‌. ಕಡಕೋಳ, ಕಿಮ್ಸ್‌ ಹುಬ್ಬಳ್ಳಿ ಜಿಲ್ಲಾ ಆಸ್ಪತ್ರೆ, ಬಾಗಲಕೋಟೆ 
ಆಯುಕ್ತರು, 
ಪಿ.ಆರ್‌. 1464 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 425 ಎಸ್‌ಎಸ್‌ಟಿ 2010, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌, 2010 


ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನಲ್ಲಿ ದಿನಾಂಕ : 15-09-2010ರಂದು ಹಾಗೂ 21-09-2010 ಈ ಎರಡು ದಿನಗಳಂದು ಗಣೇಶ 
ಹಬ್ಬದ ಹಿನ್ನಲೆಯಲ್ಲಿ, ಗಣೇಶ ಮೂರ್ತಿಗಳ ಮೆರವಣಿಗೆ ಮತ್ತು ವಿಸರ್ಜನೆ ಇರುವುದರಿಂದ, ಕಾನೂನು, ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ 
ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1983ರ ಕಲ೦ 21ರಲ್ಲಿರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾ೦ಕ: 15-09-2010ರಂದು ಹಾಗೂ 
ದಿನಾಂಕ: 21-09-2010ರಂದು (ಗಣೇಶ ವಿಸರ್ಜನೆ ಮುಕ್ತಾಯದವರೆಗೆ) ಸದರಿ ಸಂಹಿತೆಯಡಿ ನೀಡಿಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಈ 
ಕೆಳಕಂಡ ಪಟ್ಟಿಯ ಕಲಂ (2)ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿಗಳನ್ನಾಗಿ ಕಲಂ (3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿ ಆದೇಶಿಸಿದೆ. 









































ಹ ಅಧಿಕಾರಿಯ ಹೆಸರು ಮತು ಪದನಾಮ ಕ್ಷೇತ್ರ ವ್ನಾಪಿ 
ಸಂಖ್ಯೆ ಮ ಬ ಕ್ರಿ 
1 2 3 
01 ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಾರಟಗಿ ಶಹರಕ್ಕೆ 
ತಾಲ್ಲೂಕು ಪಂಚಾಯತಿ, ಗಂಗಾವತಿ 
02 | ಸಹಾಯಕ ಕಾರ್ಯನಿರ್ವಾಹಕ ಕನಕಗಿರಿ ಠಾಣಾ ವ್ಯಾಪ್ತಿಗೆ 
ಅಭಿಯಂತರರು, ಜಿಲ್ಲಾಪಂಚಾಯತ್‌ 
ಉಪವಿಭಾಗ, ಗಂಗಾವತಿ 
03 ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗಂಗಾವತಿ ಗಂಗಾವತಿ ಗ್ರಾಮೀಣ ಠಾಣಾ ವ್ಯಾಪಿಗೆ 
04 ಕಾರ್ಯದರ್ಶಿ, ಎ.ಪಿ.ಎಂ.ಸಿ. ಗಂಗಾವತಿ ಗಂಗಾವತಿ ಶಹರ 
ದುರ್ಗಮ್ಮ ನಾಲಾದಿಂದ ದಕ್ಷಿಣ ಭಾಗಕ್ಕೆ-ಬಸ್‌ಸ್ಟಾಂಡ್‌-ಪೊಲೀಸ್‌ 
ಠಾಣೆ-ಪಂಪಾನಗರ-ಬಸವಣ್ಣ ಸರ್ಕಲ್‌-ಜಾಮಿಯಾ ಮಸೀದಿ- 
ಗಾಂಧಿಚೌಕ-ಮಹಾವೀರ ಸರ್ಕಲ್‌-ಎಸ್‌.ಬಿ.ಎಚ್‌. 
05 ಸಹಾಯಕ ಕಾರ್ಯನಿರ್ವಾಹಕ ಗಂಗಾವತಿ ಶಹರ 
ಅಭಿಯಂತರರು, ಪಶುಸಂಗೋಪನಾ ದುರ್ಗಮ್ಮ ನಾಲಾದಿಂದ ಉತ್ತರ ಭಾಗಕ್ಕೆ-ಮ್ಯಾದಾ ಓಣಿ ಕ್ರಾಸ್‌- 
ಇಲಾಖೆ, ಗಂಗಾವತಿ ಇಸ್ಲಾಂಪುರ ಮಸೀದಿ - ಸಿ.ಬಿ. ಸರ್ಕಲ್‌ - ಎಪಿಎಂಸಿ - 
ರಾಯಚೂರು ಸರ್ಕಲ್‌-ಕಂಫ್ಲಿ ಸರ್ಕಲ್‌-ಶಿವೆ ಟಾಕೀಸ್‌-ಮ್ಯಾದಾರ 
ಓಣಿ ಕ್ರಾಸ್‌. 
06 ಸಹಾಯಕ ಕಾರ್ಯನಿರ್ವಾಹಕ ಗಂಗಾವತಿ ಶಹರ 
ಅಭಿಯಂತರರು, ಲೋಕೋಪಯೋಗಿ ಗಂಗಾವತಿ ನಾಲಾದಿಂದ ದಕ್ಷಿಣ ಭಾಗಕ್ಕೆ-ಗಾಂಧಿಚೌಕ-ಗಣೇಶ 
ಇಲಾಖೆ, ಗಂಗಾವತಿ ಸರ್ಕಲ್‌-ರಾಜಭವನ ಸರ್ಕಲ್‌-ಬೇರೂನ್‌ ಮಸೀದಿ-ನೀಲಕಂಠೇಶ್ವರ 
ಸರ್ಕಲ್‌-ಬಸ್‌ ಸ್ಟಾಂಡ್‌ ಹಿರೇಜ೦ತಕಲ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ಧಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1465 ಒಳಾಡಳಿತ ಇಲಾಖೆ 


(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ೫೮೯ 





ತಿದ್ದೋಲೆ 

ಸಂಖ್ಯೆ: ಹೆಚ್‌ಡಿ 425 ಎಸ್‌ಎಸ್‌ಟಿ 2010, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2010 
ದಿನಾಂಕ: 13-09-2010ರ ಇದೇ ಸಮ ಸಂಖ್ಯೆಯ ಅಧಿಸೂಚನೆಯ ಕಲಂ (2)ರಲ್ಲಿನ ಕ್ರಮಸಂಖ್ಯೆ: 05ರಲ್ಲಿ ನಮೂದಿಸಿರುವ 
“ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಶುಸಂಗೋಪನಾ ಇಲಾಖೆ, ಗಂಗಾವತಿ” ಎಂಬುದನ್ನು "ಸಹಾಯಕ ನಿರ್ದೇಶಕರು, 

ಪಶುಸಂಗೋಪನಾ ಇಲಾಖೆ, ಗಂಗಾವತಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1466 ಒಳಾಡಳಿತ ಇಲಾಖೆ 

(ಕಾನೂನು ಮತ್ತು ಸುವ್ಯವಸ್ಥೆ. ಕಾಫಿಪೋಸಾ ಮತ್ತು ಅಭಿಯೋಗಗಳು) 


ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 415 ಎಸ್‌ಎಸ್‌ಟ 2010, ಬೆಂಗಳೂರು, ದಿನಾಂಕ: 06ನೇ ಸೆಪ್ಟೆಂಬರ್‌, 2010 

44 ಗುಬ್ಬರ್ಗಾ ವಿಧಾನಸಭಾಕ್ಷೇತ್ರದ ಉಪ-ಚುನಾವಣೆ-2010 ಮತ್ತು ರಂಜಾನ್‌ ಹಾಗೂ ಗಣೇಶ ಹಬ್ಬದ ಹಿನ್ನಲೆಯಲ್ಲಿ ಕಾನೂನು, 

ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ: 2-1974)ರ ಕಲಂ 21ರಲ್ಲಿನ 

ಅಧಿಕಾರವನ್ನು ಚಲಾಯಿಸಿ ದಿನಾಂಕ: 28-08-2010ರಿಂದ ದಿನಾಂಕ: 21-09-2010ರವರೆಗೆ (ಗಣೇಶ ವಿಸರ್ಜನೆ ಮುಕ್ತಾಯದವರೆಗೆ) ಸದರಿ 

ಸಂಹಿತೆಯಡಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಈ ಕೆಳಕಂಡ ಪಟ್ಟಿಯ ಕಲಂ (2)ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು 

ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ (3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ 
ನೇಮಿಸಿ ಆದೇಶಿಸಿದೆ. 

ಕಮ ಅಧಿಕಾರಿಯ ಹೆಸರು ಮತ್ತು ಪದನಾಮ ಕ್ಷೇತ್ರ ವ್ಹಾ 





೬೭ 

















pe) ಠಿ 
ಸಂಖ್ಯೆ 
1 2 3 
01 ಡಾ॥। ಶರಣಬಸಪ್ಪಾ ನೀಲಂಗೆ, ಉಪ-ನಿರ್ದೇಶಕರು, ಪಶು | ಸ್ಟೇಷನ್‌ ಬಜಾರ್‌ ಪೊಲೀಸ್‌ ಠಾಣೆ, ಗುಲ್ಬರ್ಗಾ 
ಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ, ಗುಲ್ಬರ್ಗಾ 
02 ಶ್ರೀ ರವಿಕಿಣಒಂಟಿ, ವಿಶೇಷ ಭೂಸ್ವಾದೀನಾಧಿಕಾರಿಗಳು, ಚಾಕ್‌ ಪೊಲೀಸ್‌ ಠಾಣೆ, ಗುಲ್ಬರ್ಗಾ 
(ಸಣ್ಣ ನೀರಾವರಿ), ಗುಲ್ಬರ್ಗಾ 
03 ಶ್ರೀ ಆರ್‌. ಎಸ್‌. ಯಳಮಲ್ಲೆ ಬ್ರಹ್ಮಪೂರ ಪೊಲೀಸ್‌ ಠಾಣ, ಗುಲ್ಬರ್ಗಾ 
ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲ್ಬರ್ಗಾ 
04 ಶ್ರೀ ಜಯಪ್ಪಾ, ಉಪನಿರ್ದೇಶಕರು, ರೋಜಾ ಪೊಲೀಸ್‌ ಠಾಣ ಗುಲ್ಬರ್ಗಾ 


ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಗುಲ್ಬರ್ಗಾ 





05 ಶ್ರೀ ಆರ್‌. ಎಸ್‌. ಬೀರಾದಾರ್‌ ಗ್ರಾಮೀಣ ಪೊಲೀಸ್‌ ಠಾಣ, ಗುಲ್ಬರ್ಗಾ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ತಾಲ್ಲೂಕು ಪಂಚಾಯಿತಿ, ಗುಲ್ಬರ್ಗಾ 

















06 ಶ್ರೀ ಚನ್ನಬಸಪ್ಪಾ ಮುದೋಳ, ನ್ಯೂ ರಾಘವೇಂದ್ರ ಕಾಲೋನಿ ಪೊಲೀಸ್‌ ಠಾಣೆ, 
ಉಪ ಯೋಜನಾ ಸಂಯೋಜಕರು (Dy. 00) ಗುಲ್ಬರ್ಗಾ 
ಸರ್ವಶಿಕ್ಷಣ ಅಭಿಯಾನ, ಗುಲ್ಬರ್ಗಾ 

07 ಶ್ರೀ ವಸಂತ ವಿ. ಕುಲಕರ್ಣಿ, ಉಪಕಾರ್ಯದರ್ಶಿಗಳು, ಅಶೋಕ ನಗರ ಪೊಲೀಸ್‌ ಠಾಣಿ, ಗುಲ್ಬರ್ಗಾ 
ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ 

08 ಶ್ರೀ ಸಮದ್‌ ಪಟೇಲ್‌, ಸಹಾಯಕ ನಿರ್ದೇಶಕರು, ಮಹಾತ್ಮ ಬಸವೇಶ್ವರ ಪೊಲೀಸ್‌ ಠಾಣೆ, 
ಕೃಷಿ ಇಲಾಖೆ, ಗುಲ್ಬರ್ಗಾ ಗುಲ್ಬರ್ಗಾ 

09 ಶ್ರೀ ಬಸವರಾಜ, ಯೋಜನಾ ಮಾಲ್ಯಮಾಪನ ಅಧಿಕಾರಿಗಳು, ವಿಶ್ವ ವಿದ್ಯಾಲಯ ಪೊಲೀಸ್‌ ಠಾಣೆ, ಗುಲ್ಬರ್ಗಾ 
ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ 

10 ಶ್ರೀ ಎಸ್‌. ಎಂ. ಇನಾಂದಾರ್‌, ಉಪ ಆಯುಕ್ತರು, ಫರಹತಾಬಾದ್‌ ಪೊಲೀಸ್‌ ಠಾಣೆ 


ವಾಣಿಜ್ಯ ತೆರಿಗೆ ಇಲಾಖೆ, ಗುಲ್ಬರ್ಗಾ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1467 ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ. ಕಾಫಿಪೋಸಾ ಮತ್ತು ಅಭಿಯೋಗಗಳು) 


೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 86 ಸೇಇಮು 2010, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 07 ಸೇಇಮು 2010 ದಿನಾಂಕ: 12-01-2010ರ ಕ್ರಮ ಸಂಖ್ಯೆ: 4ರಲ್ಲಿನ ಶ್ರೀ ಮೀರ್‌ 
ಒಬೇದುಲ್ಲಾ, ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರ ಹೆಸರಿನ ಮುಂದೆ ತೋರಿಸಿರುವ ಹುಟ್ಟದ ದಿನಾಂಕ: 
“26-09-1950”ನ್ನು ದಿನಾಂಕ; “26-09-1951” ಎಂದು ಮತ್ತು ನಿವೃತ್ತಿ ದಿನಾಂಕ: “30-09-2010” ಎಂದು ಇರುವುದನ್ನು ದಿನಾಂಕ: 
“30-09-2011” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಆರ್‌. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1468 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 01 ಆಸೇನಿ 2010, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌, 2010 
ಶ್ರೀ ಎ. ಪಿ. ಕೆರಪ್ಪನವರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ, ಹುಬ್ಬಳ್ಳಿ ಇವರಿಗೆ 
ದಿನಾಂಕ: 31-12-2010ರಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1469 ಸಿ.ಆ.ಸು. ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 235 ಆಸೇವ 2010, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌, 2010 
ಶ್ರೀ ಎಂ. ಆರ್‌. ಹಿರೇಮಠ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮಂಡಳಿ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ 
ಆಡಳಿತಾಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1470 ಸಿ.ಆ.ಸು. ಇಲಾಖೆ (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 190 SPS 2010(P), Bangalore, Dated 25th September, 2010 


Shri Raghavendra H. Auradkar, IPS (KN-87), Commissioner of Police, Hubli-Dharwad City, Hubli is transferred with 
immediate effect and posted until further orders as Inspector General of Police & Secretary to Government, Home 
Department (Prison, Crimes & Auxillary Services), Bangalore, vice Shri T. Suneel Kumar, IPS transferred. 

Shri T. Suneel Kumar, IPS (KN-89), Inspector General of Police & Secretary to Government, Home Department 
(Prison, Crimes & Auxillary Services), Bangalore, is transferred with immediate effect and posted until further orders as 
Additional Commissioner of Police (Law & Order), Bangalore City in the vacancy caused due to the transfer of Shri Gopal B. 
Hosur, IPS. 

Shri B. Shivakumar, IPS (KN-98), Deputy Commissioner of Police, West Division, Bangalore City is transferred with 
immediate effect and posted until further orders as Superintendent of Police, State Crime Records Bureau (SCRB), 
Bangalore vice Shri Krishnam Raju, transferred. 

Shri S.N. Siddaramappa, IPS, Deputy Commissioner of Police, Crimes, Bangalore City is transferred with immediate 
effect and posted until further orders as Deputy Commissioner of Police, West Division, Bangalore vice Shri B. Shivakumar, 
IPS transferred. 

Shri Krishnam Raju, Superintendent of Police, State Crime Records Bureau (SCRB), Bangalore is transferred with 
immediate effect and posted until further orders as Deputy Commissioner of Police, Crimes, Bangalore City vice Shri S.N. 
Siddaramappa, IPS, transferred. 

By Order and in the name of the Governor of Karnataka, 
M.T. REJU, 
P.R. 1471 Deputy Secretary to Government, 
DP & AR (Services). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ರ್ಜ೧ 





ಆರ್ಥಿಕ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಆಇ 21 ಸಉಲಾ 2010 (ಭಾಗ), ಬೆಂಗಳೂರು, ದಿನಾಂಕ: 04ನೇ ಸೆಪ್ಟೆಂಬರ್‌, 2010 

ಶ್ರೀ ಓ. ಬೊಮ್ಮಣ್ಣ, ಉಪ ನಿರ್ದೇಶಕರು, ಪಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ ಇಲಾಖೆ, ಬೆಂಗಳೂರು, ಇವರನ್ನು 
ಶ್ರೀ ಎಸ್‌. ಹೆಚ್‌. ಕುದ್ರಿಮೋತಿ, ಕೆ.ಎ.ಎಸ್‌. ಇವರ ವಯೋ ನಿವೃತ್ತಿಯಿಂದ ದಿನಾಂಕ: 31-08-2010ರ೦ದ ತೆರವಾದ ನಿರ್ದೇಶಕರು, ಪಿಂಚಣಿ, ಸಣ್ಣ 
ಉಳಿತಾಯ ಮತ್ತು ಆಸ್ತಿ ಯಣ ನಿರ್ವಹಣೆ ಇಲಾಖೆ, ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ಅಂದಿನಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿವ 
ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶ್ರೀನಿವಾಸ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1472 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 136 ಮೀಇಸೇ 2010, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌, 2010 

ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಅಧಿಕಾರಿಗಳನ್ನು ವೇತನ ಶ್ರೇಣಿ 
ರೂ. 14050-250-14400-400-16800-450-19500-525-22650-600-25050ರ ಸಮೂಹ "ಎ' (ಕಿರಿಯ ಶ್ರೇಣಿ) ವೃಂದದ ಮೀನುಗಾರಿಕೆ 
ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆಗಳಿಗೆ ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 

ನಿಯಮ 32ರನ್ವಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ನೇಮಕ 

ಮಾಡಿದ ಹುದ್ದೆ ಮತ್ತು ಸ್ಥಳ 
1 ಶ್ರೀ ವೆಂಕಟೇಶು, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1). | ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
ಮೀನುಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು ರಾಯಚೂರು 
2 ಶ್ರೀ ಆರ್‌.ಕೆ. ದೊರೆಸ್ತಾಮಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
(ಶ್ರೇಣಿ-1), ತರಬೇತಿ ಕೇಂದ್ರ, ಕಬಿನಿ, ಹೆಚ್‌.ಡಿ. ಕೋಟೆ ತಾಲ್ಲೂಕು, ಯಾದಗಿರಿ 


ಮೈಸೂರು ಜಿಲ್ಲೆ 


ಮೇಲ್ಕಂಡ ಅಧಿಕಾರಿಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಲಾಗಿದೆ. 

1. ಇಲಾಖೆಯಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾಗಿರುವ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ 
ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಅಭ್ಯರ್ಥಿಗಳು ಆಯ್ಕೆಯಾಗಿ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳುವ ಸಮಯದಲ್ಲಿ ಹುದ್ದೆಗಳು 
ಲಭ್ಯ ಇಲ್ಲದಿದ್ದಲ್ಲಿ, ಪ್ರಸ್ತುತ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಿರುವ ಮೇಲ್ಕಂಡ ಅಧಿಕಾರಿಗಳನ್ನು ಅವರ ಮೂಲ ಹುದ್ದೆಯಾದ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರ (ಶ್ರೇಣಿ-1) ವೃಂದಕ್ಕೆ ಸ್ಥಳನಿಯುಕ್ತಿಗೊಳಿಸಲಾಗುವುದು ; ಹಾಗೂ 

2. ಮೇಲ್ಕಂಡಂತೆ ನಿಯಮ 32ರಡಿ ಮಾಡಲಾಗಿರುವ ಸ್ವತಂತ್ರ ಪ್ರಭಾರದ ವ್ಯವಸ್ಥೆ ಕೆ.ಎ.ಟಿ.ಯಲ್ಲಿ ದಾಖಲಾಗಿರುವ ಅರ್ಜಿ ಸಂಖ್ಯೆ : 315/2009 
ಹಾಗೂ ಅರ್ಜಿ ಸಂಖ್ಯೆ : 463/2009ಗಳ ಮೇಲೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನೀಡುವ ಅಂತಿಮ ಆದೇಶಕ್ಕೊಳಪಟ್ಟಿರುತ್ತದೆ. 
ಮೇಲ್ಕಂಡ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ-32ರಡಿ ಸ್ವತಂತ್ರ ಪ್ರಭಾರದಲ್ಲಿಡಲಾದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ 

ವರದಿ ಮಾಡಿಕೊಂಡು ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನಿಯಮಾನುಸಾರ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯ ವೇತನ ಶ್ರೇಣಿ ರೂ. 14050-25050ರ ಕನಿಷ್ಠ ವೇತನದ 
ಶೇ. 5ರಷ್ಟು ಪ್ರಭಾರ ಭತ್ಯೆಯನ್ನು (ಸಾಂದರ್ಭಿಕ ರಜೆಯಲ್ಲದೆ ಇತರೆ ರಜೆಯ ಅವಧಿಯನ್ನು ಹೊರತುಪಡಿಸಿ) ಅವರ ಮಾಸಿಕ ಸಂಬಳದ ಜೊತೆಯಲ್ಲಿ 
ಪಡೆಯಲು ಮಂಜೂರಾತಿ ನೀಡಲಾಗಿದೆ. 





ಮ ಅಧಿಕಾರಿಯ ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
೦ಖ್ಯೆ ಮತ್ತು ಸ್ಥಳ 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ.ಎಂ. ರಾಜಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1473 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 337 ಸಅಸೇ 2010, ಬೆ೦ಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2010 
ಶ್ರೀ ಜಿ. ಚೋಮಾನಾಯಕ್‌, ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರು, ಶಿಕ್ಷಣ, ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 


೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೧, ೨೦೧೦ ಭಾಗ-೨ 





ನಿಯಮ 285(1(ಬಿ) ರ ಅನ್ವಯ ದಿನಾಂಕ : 30-09-2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ-ಇಚ್ಛಾ ನಿವೃತ್ತಿ 
ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1474 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 343 ಸಅಸೇ 2010, ಬೆ೦ಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2010 


ಶ್ರೀ ಕೆ.ವಿ. ಪ್ರಸಾದ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಇವರಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಗಳ ನಿಯಮ 285(1)ರ ಅನ್ವಯ ದಿನಾಂಕ : 30-09-2010ರ ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಸ್ವ-ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1475 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸೇರ್ಪಡೆ ಆದೇಶ 
ಸಂಖ್ಯೆ: ಸಿಆಸುಇ 369 ಸಅಸೇ 2010, ಬೆ೦ಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್‌, 2010 


ಶ್ರೀ ರಾಮಶೆಟ್ಟಗಾರ್‌, ಉಪನಿರ್ದೇಶಕರು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರನ್ನು ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ 
ಸಲಹೆಗಾರರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ನೇಮಿಸಿದ ಅಧಿಸೂಚನೆ ಸಂಖ್ಯೆ ಸಿಆಸುಇ 369 ಸಅಸೇ 2010, ದಿನಾಂಕ 06-09-2010ರಲ್ಲಿ 4ನೇ 
ಸಾಲಿನಲ್ಲಿ ಎದುರಾಗಿ ನಂತರ “ಅವರ ಸ್ವಂತ ವೇತನ ಶ್ರೇಣಿಯಲ್ಲಿ” ಎಂದು ಸೇರಿಸಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1476 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 485 ಸಅಸೇ 2010, ಬೆ೦ಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2010 


ಶ್ರೀ ಹೆಚ್‌.ಟಿ. ಜಯರಾಮ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ ಇವರನ್ನು ವಿಶೇಷಾಧಿಕಾರಿ, ಕರ್ನಾಟಕ ರಾಜ್ಯ ಛತ್ರ, 
ತಿರುಮಲ-ತಿರುಪತಿ, ಆ೦ಧ್ರಪ್ರದೇಶ-ಶ್ರೀ ಎ.ಹೆಚ್‌. ಮದರ್‌ಕಲ್‌ ಇವರ ಸ್ಥಾನದಲ್ಲಿ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1477 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 112 ಸೇಲೋಯು 2010, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್‌, 2010 


ಶ್ರೀಮತಿ ಎಸ್‌. ಯಶೋಧ, ಹಿರಿಯ ತೀರ್ಪು ಬರಹಗಾರರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರಿಗೆ ವೇತನ ಶ್ರೇಣಿ 
ರೂ. 14,050-25,050 ರಲ್ಲಿನ ಪತ್ರಾಂಕಿತ ಸಹಾಯಕ (6826196 Assistant) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಪತ್ರಾಂಕಿತ ಸಹಾಯಕ ಹುದ್ದೆಗೆ ಇವರನ್ನು 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಮಾರ್ಕಂಡೇಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1478 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2). 


